ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(೦೦ಟನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 16ನೇ ಜುಲೈ. 2೦15 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


| 1. ಪ್ರಶ್ನೋತ್ತರ | 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹದಿನಾಲ್ಕನೇ ಪಟ್ಟ 


ಆ) ದಿನಾಂಕ ೦೨.೦7.೭೦15ರ 


ಒಂಭತ್ತನೇ ಪಟ್ಟಯುಂದ ತಡೆಹಿಡಿಯಲಾದ : ಸಾರಿಗೆ ಸಚಿವರು 
ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 126(1372) 


ಇ) ದಿನಾಂಕ ೦೨.೦7.೭೦15ರ 
ಒಂಭತ್ತನೇ ಪಟ್ಟಯುಂದ ತಡೆಹಿಡಿಯಲಾದ ; ಸಮಾಜ ಕಲ್ಯಾಣ ಹಾಗೂ 


ಡಾ|। ಉಮೇಶ್‌ ಜ.ಜಾಧವ್‌ ಅವರ ಚುಕ್ಕೆ ಹಿ೦ಂದುಳದ ವರ್ಗಗಳ ಕಲ್ಯಾಣ ಸಚಿವರು 
ಗುರುತಿನ ಪ್ರಶ್ನೆ ಸಂಖ್ಯೆ: 1341782) 


ಈ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹದಿನಾಲ್ಕನೇ ಪಟ್ಟ 


2. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ತದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌. ಗೋವಿಂದ ಎಂ.ಕಾರಜೋಳ. 
ಆರ್‌.ಅಶೋಕ. ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸಂಗಪ್ಪ ಸವದಿ. 
ಎಸ್‌.ಸುರೇಶ್‌ಕುಮಾರ್‌. ಸಿ.ಟ.ರವಿ ಹಾಗೂ ಇತರರು ರಾಜ್ಯದ ಲೋಕಾಯುಕ್ತ 
ಸಂಸ್ಥೆಯಲ್ಲನ ಭ್ರಷ್ಟಾಚಾರ ಹಾಗೂ ಇದರ ವಿರುದ್ಧ ರಾಜ್ಯಾದ್ಯಂತ ನಡೆಯುತ್ತಿರುವ 
ಪ್ರತಿಭಟನೆಗಳ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಮುಂದುವರೆದ ಚರ್ಚೆ ಹಾಗೂ 
ಸರ್ಕಾರದ ಉತ್ತರ. 


ಪು.ತಿ.ನೋ,. 


§ ಅವಿಶ್ವಾಸ ನಿರ್ಣಯದ ಪ್ರಸ್ತಾವನೆ ಮೇಲೆ ಚರ್ಚೆ | 


ವಿಧಾನಸಭಾ ಸದಸ್ಯರು ಹಾಗೂ ಕರ್ನಾಟಕ ಜನತಾದಳ (ಜಾ) ಶಾಸಕಾಂಗ 
ಪಕ್ಷದ ನಾಯಕರಾದ ಶ್ರೀ ಹೆಚ್‌.ಡಿ.ಕುಮಾರಸ್ವಾಮಿ ಮತ್ತು ಇತರರು ನೀಡಿರುವ 
ಈ ಕೆಳಕಂಡ ಪ್ರಸ್ತಾವದ ಮೇಲೆ ಚರ್ಚೆ, ಉತ್ತರ ಮತ್ತು ಮತಕ್ಕೆ ಹಾಕುವುದು; 


"ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಸಚಿವ ಸಂಪುಟದ 
ವಿರುದ್ಧ ಅವಿಶ್ವಾಸವನ್ನು ವ್ಯಕ್ತಪಡಿಸುತ್ತದೆ". 


ಕ್ಷ ವಿತ್ತೀಯ ರ್ಯ 


2೦15-16ನೇ ಸಾಅನ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರೆದ ಚರ್ಚೆ; 


ಬೇಡಿಕೆ ಸಂಖ್ಯೆ 


ಬೇಡಿಕೆಗಳ ಹೆಸರು 


ಜಲಸ೦ಪನ್ಮೂಲ 
ಆರ್ಥಿಕ 


ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 

ವಾಣಿಜ್ಯ ಮತ್ತು ಕೈಗಾರಿಕೆ 

ಇಂಧನ 

ವಾತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
ಶಿಕ್ಷಣ 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 


ಕಾನೂನು 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 


ಅರಣ್ಯ. ಜೀವಿಶಾಸ್ತ್ರ ಮತ್ತು ಪರಿಸರ 
ಕಂದಾಯ 

ಒಳಾಡಳತ ಮತ್ತು ಸಾರಿಗೆ 

ವಸತಿ 

ನಗರಾಭಿವೃದ್ಧಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಪು.ತಿ.ನೋ,. 


1 
(ಪಿ 
1 


10 ಸಮಾಜ ಕಲ್ಯಾಣ 


15 ಮಾಹಿತಿ ತ೦ತ್ರಜ್ಞಾನ 
26 ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 
೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 
11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
೦5 ಕನ್ನಡ ಮತ್ತು ಸಂಸ್ಥೃತಿ 
ಇ ವ 
23 ಕಾರ್ಮಿಕ 


| ೨. ಗಮನ ಸೆಳೆಯುವ ಸೂಚನೆಗಳು. ಗಮನ ಸೆಳೆಯುವ ಸೂಚನೆಗಳು | 


. ಕ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ಜಲ್ಲಾಧಿಕಾರಿಯವರಿಗೆ ವೈಯಕ್ತಿಕ ಠೇವಣಿ 

ಖಾತೆಯನ್ನು ಮುಂದುವರೆಸ ಲು ಆರ್ಥಿಕ ಇಲಾಖೆಯು ಅನುಮತಿ ನೀಡದಿರುವುದರಿಂದ 
ಉಂಟಾಗುತ್ತಿರುವ ತೊಂದರೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


. ಶ್ರೀ ಹೆಚ್‌.ಕೆ.ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಸಕಲೇಶಪುರ ಮತ್ತು ಆಲೂರು 
ತಾಲ್ಲೂಕುಗಳಲ್ಲ ಸಗಳ ಹಾವಳಲಯುಂದ ಉಂಟಾಗುತ್ತಿರುವ ಬೆಳೆ ಹಾಗೂ ಪ್ರಾಣ ಹಾಸಿ 
ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಸ್‌.ಟಿ.ಸೋಮಶೇಖರ್‌ ಮತ್ತು ಶ್ರೀ ಬ.ಎ. ಬಸವರಾಜ ಅವರುಗಳು ಬನಶಂಕರಿ 
6ನೇ ಹಂತದ ಹೆಮ್ಮಿ ಗೆಪುರ ಗ್ರಾಮದ ಸರ್ವೆ ನಂ. 64/ಪಿ ಹಾಗೂ ಅ೦ಗಧೀರನಹಳ್ಳ 
ಗ್ರಾಮದ ಸವೆ£ ಬ 6ರ ಜಮೀನುಗಳ ಜ.ಡಿ.ಎ ನಿರ್ಮಿಸಿರುವ ಬಡಾವಣೆಗಳಲ್ಲ 
ನಕಅಆ ಸಾಗುವಳ ಚೀಟ ಸೃಷ್ಟಿಸಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ ಅವರು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಲ್ಲೆಗಳ 
ಹಲವಾರು ಗ್ರಾಮಗಳ ಕೊಳವೆ ಬಾವಿಗಳಲ್ಲರುವ ನೀರು ಅಪಾಯಕಾರಿ 
ಲವಣಾಂಶಗಳ೦ದ ಕೂಡಿರುವುದರಿಂದ ಶುದ್ಧ ನೀರಿನ ಘಟಕ ಸಾಪಿಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭವ್ಯ ದ್ಧ ಮತ್ತು ಪಂಚಾಯತ್‌ರಾಖ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಎನ್‌.ವಿಜಯಕುಮಾರ್‌ ಅವರು ಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರಮುಖ 
ಪಾದಚಾರಿ ಮಾರ್ಗಗಳಲ್ಲ ಅಳವಡಿಸಿರುವ ಟ್ರಾನ್ಸ್‌ಫಾರ್ಮರ್‌ಗಳನ್ನು ತರವುಗೊಳಸುವ 
ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ,. 


6. 


Be. 


ಶ್ರೀ ಜ.ಹೆಚ್‌. ಶ್ರೀನಿವಾಸ್‌ ಅವರು ಕೆಮ್ಮ ಸಣ್ಟುಗು೦ಡಿ ಪ್ರವಾಸಿ ತಾಣದಲ್ಲರುವ ವಸತಿ 
ಗೃಹಗಳಗೆ ಮೂಲಭೂತ ಸೌಲಭ್ಯ Es ಬಗ್ಗೆ ಮಾನ್ಯ ಲೋಕೋಪ ಯೋಗಿ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಂಜಯ ಜ. ಪಾಟೀಲ್‌ ಅವರು ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಬಡಸ ಕೆ.ಹೆಚ್‌. 


6 ಗ್ರಾಮಗಳಗೆ ಮಂಜೂರಾಗಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ 
ವಿದ್ಯತ್‌ ಸಂಪರ್ಕ ಕಲ್ರಸುವ ಬಗ್ಗೆ. ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ರಾಜ್‌ ಸಚಿವರ. ಗಮನ ಸೆಳೆಯುವುದು. 


. ಶ್ರೀ ಎಸ್‌.ಆರ್‌. ವಿಶ್ವನಾಥ್‌ ಅವರು ಬೆಂಗಳೂರು ಉತ್ತರ ತಾಲ್ಲೂಕು ದಾಸನಪುರ, 


ಯಲಹಂಕ, ಹೆಸರಘಟ್ಟ. ಜಾಲ ಮತ್ತು ಯಶವಂತಪುರ ಹೋಬಳಗಳಲ್ಲ 
ತೆರವುಗೊಳಸಿರುವ ಒತ್ತುವರಿ ಜಮೀನುಗಳಗೆ ಬೇಲ ನಿರ್ಮಿಸದಿರುವ ಹಾಗೂ 5 
ಎಕರೆಗಿಂತ ಕಡಿಮೆ ಒತ್ತುವರಿ ಮಾಡಿಕೊಂಡಿರುವವರನ್ನು ತೆರವುಗೊಳಸುತ್ತಿರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀಮತಿ ಶಾರದ ಮೋಹನ ಶೆಟ್ಟ ಅವರು ಕುಮಟಾ ತಾಲ್ಲೂಕಿನಲ್ಲಿ ನಡೆಯುತ್ತಿರುವ 
ಅಕ್ರಮ ಚಿಪ್ಪಿ ಗಣಿಗಾರಿಕೆ “ತಡೆಗಟ್ಟುವ ಮತ್ತು ನವೀಕರಣಗೊಳಸುವುದನ್ನು 
ತಡೆಹಿಡಿಯುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಆ. ರವಿ ಅವರು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ರೇಷ್ಮೆ ನೂಲಅನ 


ಖರೀದಿಗಾಗಿ ಕರೆದಿದ್ದ ಇ -ಟೆಂಡರಿನಲ್ಲ ಅವ್ಯವಹಾರ ಎಸಗಿರುವ ಅಧಿಕಾರಿಗಳ ಮೇಲೆ 
ಶಿಸ್ಕು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಜವಳ ಹಾಗೂ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರ ಗಮನ. ಸೆಳೆಯುವುದು. 


ಶ್ರೀ ಎಂ. ಸತೀಶ್‌ ರೆಡ್ಡಿ ಅವರು ಬೆಂಗಳೂರಿನ ಸೋಮಸ ೦ದ್ರಪ ಪಾಳ್ಯ, ಹೆಚ್‌.ಎಸ್‌.ಆರ್‌ 
ಲೇಔಟ್‌ನಲ್ಲರುವ ಕಿಸಿ. ಡಿ.ಸಿ. ಗೊಬ್ಬರ ಕಾಖ್ಯಾನೆಯಲ್ಲ ಬಾಲಕ ಮೃತಪ ಟ್ಪHರುವ ಬಗ್ಗೆ 
ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಮ ಕೈಗೊಂಡು ಮೃತರ ಕುಟುಂಬಕ್ಗೆ ಪರಿಹಾರ 
ನೀಡುವ ಬಗ್ಗೆ ಮಾನ್ಯ" ಕಾರ್ಮಿಕ ರಾಜ್ಯ ಸಚಿವರ ಗಮನ RUSE 


. ಶ್ರೀ ಆರ್‌. ಜಗದೀಶ್‌ ಕುಮಾರ್‌ ಅವರು ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ 


ಕಾರ್ಯಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ಆಡಳತ ಮಂಡಳಯವರು 
ಅಕ್ರಮವಾಗಿ ನಿವೇಶನಗಳನ್ನು ಮಂಜೂರು ಮಾಡಿ ಸಂಘದ ಸದಸ್ಯರಿಗೆ ಹಾಗೂ 
ರೈತರಿಗೆ ವ೦ಚಿಸಿರುವ ಬಗ್ಗೆ. ಮಾನ್ಯ ಸಹಕಾರ ಮತ್ತು ಸಕ್ಕರೆ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಸಾ.ರಾ. ಮಹೇಶ್‌ ಅವರು ರಾಜ್ಯದ ಎಲ್ಲಾ ಅಲೆಗಳಲ್ಲಿ ನಾಮಧಾರಿ ಸಮಾಜದ 


ಜನಾಂಗಕ್ಕೆ ಪ್ರವರ್ಗ-೨ ಎ ಜಾತಿ ಪ್ರಮಾಣ ಪತ್ರ ನೀಡುತ್ತಿದ್ದು, ಮೈಸೂರು ಜಲ್ಲೆಯಲ್ಲನ 
ಕೆ.ಆರ್‌. ನಗರ ತಾಲ್ಲೂಕಿನಲ್ಲಿ ಮಾತ್ರ ನೀಡದೆ ಅನ್ಯಾಯ ಮಾಡುತ್ತಿರುವ ಬಗ್ಗೆ ಮಾನ್ಯ 
ಸಮಾಜ ಕಲ್ಯಾಣ ಮತ್ತು ಹಿಂದುಳದ ವರ್ಗಗಳ ಕಲ್ಯಾಣ ಸಚಿವರ. ಗಮನ 
ಸೆಳೆಯುವುದು. 


ಪು.ತಿ.ನೋ,. 


(| 
(೫) 
1 


14. ಶ್ರೀ ಬಸವರಾಜ ನೀಲಪ್ಪ ಶಿವಣ್ಣನವರ ಮತ್ತು ಶ್ರೀ ರಾಮಕೃಷ್ಣ ಸಿ. ದೊಡ್ಡಮನಿ 
ಅವರುಗಳು ಹಾವೇರಿ ಹಾಗೂ ಗದಗ ಅಲ್ಲೆಗಳಲ್ಲಿ ಮಳೆ ಬಾರದಿರುವುದರಿಂದ ಮೋಡ 
ಜತ್ತನೆ ಕಾರ್ಯ ಕೈಗೆತ್ತಿಕೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


15. ಶ್ರೀ ಎನ್‌. ಚಲುವರಾಯ ಸ್ವಾಮಿ ಅವರು ೨5 ವರ್ಷಗಳ ಸೇವೆಯನ್ನು ಪೂರೈಸುವ 
ಮೊದಲು ಹಾಗೂ ನಂತರ ಬಡಿ ಪಡೆದ ರಾಜ್ಯ ಸರ್ಕಾರಿ ನೌಕರರ ವೇತನವನ್ನು 
ನಿಗದಿಪಡಿಸುವಲ್ಲ ಉಂಟಾಗಿರುವ ತಾರತಮ್ಯವನ್ನು ಸರಿಪಡಿಸುವ ಬಗ್ಗೆ ಮಾನ್ಯ 


ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


16. ಶ್ರೀ ಈ. ತುಕಾರಾಂ ಅವರು ಸಂಡೂರು ಮತ ಕ್ಷೇತ್ರದ ವ್ಯಾಪ್ತಿಯಲ್ಲ ವಿಶೇಷ 
ಘಟಕ/ಗಿರಿಜನ ಉಪ ಯೋಜನೆಯಡಿಯಲ್ಲ ಹೈನುಗಾರಿಕೆ ಚಟುವಟಕೆಗಾಗಿ 2೦14- 
15ನೇ ಸಾಅನಲ್ಲ ಅನುದಾನ ಬಡುಗಡೆಯಾಗದೆ ಫಲಾನುಭವಿಗಳಗೆ 
ತೊಂದರೆಯಾಗಿರುವ ಬಗ್ಗೆ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಪಶುಸಂಗೋಪನೆ ಮತ್ತು ಮುಜರಾಯಿ ಸಚಿವರ ಗಮನ ಸೆಳೆಯುವುದು. 


17. ಶ್ರೀ ಸಿದ್ದು ನ್ಯಾಮಗೌಡ ಅವರು ಬಾಗಲಕೋಟೆ ಜಲ್ಲೆಯಲ್ಲ ಇನಾಮು ಜಮೀನುಗಳನ್ನು 
ರೀಗ್ರ್ಯಾ೦ಟ್‌ ಮಾಡಿಕೊಳ್ಳಲು ರೈತರಿಗೆ ಮತ್ತೊಂದು ಅವಕಾಶವನ್ನು ನೀಡುವ ಬಗ್ಗೆ 
ಮಾನ್ಯ ಕ೦ದಾಯ ಸಚಿವರ ಗಮನ ಸೆಳೆಯುವುದು. 


18. ಶ್ರೀಯುತರುಗಳಾದ: . ಬಸವರಾಜ್‌ ರಾಯರೆಡ್ಡಿ. ಜಿ.ಆರ್‌... ಯಾವಗಲ್‌. 
ಪ್ರಿಯಾಂಕ್‌ ಎಂ. ಖರ್ಗೆ. ಗುರುಪಾಟೀಲ ಶಿರವಾಳ ಮತ್ತು ಡಾ॥ ಅಜಯ್‌ ಸಿಂಗ್‌ 
ಅವರುಗಳು ಗದಗ-ವಾಡಿ ರೈಲ್ವೆ. ಮಾರ್ಗ ನಿರ್ಮಾಣಕ್ಕೆ ಭೂಮಿ ಸ್ವಾಧೀನ 
ಪ್ರಕ್ರಿಯೆಯನ್ನು ಪ್ರಾರಂಭಸದಿರುವ ಬಗ್ಗೆ ಮಾನ್ಯ ಕ೦ದಾಯ ಸಚಿವರ ಗಮನ 
ಸೆಳೆಯುವುದು. 


1೨. ಶ್ರೀ ಕೆ.ಎಸ್‌. ಮಂಜುನಾಥಗೌಡ ಅವರು ಮಾಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ಲಿಯ 
ಮಿ೦ಡಹಳ್ಳ ಮತ್ತು ಕರಿನಾಯಕನಹಳ್ಳ ಗ್ರಾಮಗಳ ವ್ಯಾಪ್ಟಿಯಲ್ಲ ಕೈಗಾರಿಕೆ ಸ್ಥಾಪಿಸಲು 
ರೈತರ ಜಮೀನನ್ನು ಸ್ಥಾಧೀನಪಡಿಸಿಕೊಳ್ಳದೆ ಬಟ್ಟುಕೊಡುವ ಬಗ್ಗೆ. ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


2೦. ಶ್ರೀ ಕೆ.ಎಂ. ಶಿವಅ೦ಗೇಗೌಡ ಅವರು ಹಾಸನ ಜಿಲ್ಲೆ ಅರಸೀಕೆರೆ ನಗರದಲ್ಲ ಹತ್ತಿ 
ಸೊಸ್ಕೆಟಯನ್ನು ಪುನರ್‌ ನವೀಕರಣಗೊಳಸಿ ಪ್ರಾರಂಭಸುವ ಖಗ್ಗೆ ಮಾನ್ಯ ಸಹಕಾರ 
ಮತ್ತು ಸಕ್ಕರೆ ಸಚಿವರ ಗಮನ ಸೆಳೆಯುವುದು. 


ಎ೦.ಗುರುರಾಟಜ 
ಕಾಯರದರ್ಶಿ | 


೫೫ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


